ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 04ನೇ ಮಾರ್ಚ್‌, 2020 


ವಿಜಯಪುರ-ಬಾಗಲಕೋಟೆ ಜಿಲ್ಲೆಗಳಲ್ಲಿ ಪ್ರವಾಹದಿಂದ ಉಂಟಾದ ಹಾನಿಯ ಕುರಿತು 


ಶ್ರೀ ಸುನೀಲ್‌ ಗೌಡ ಬಸನಗೌಡ ಪಾಟೀಲ್‌ (ಸ್ಮಳೀಯ ಸಂಸ್ಥೆಗಳ ಕ್ಲೇತು):- 
228 (202) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳಸಿನ್ನು ದಯವಿಟ್ಟು ತಿಳಿಸುವರೆ:- 


(ಅ) ವಿಜಯಪುರ-ಬಾಗಲಕೋಟೆ ಜಿಲ್ಲೆಗಳಲ್ಲಿ 2019ರ ಆಗಸ್ಟ್‌ ಮತ್ತು ಸೆಷ್ಟೆಂಬರ್‌ ತಿಂಗಳುಗಳಲ್ಲಿ ವಿವಿಧ 
ನದಿಗಳ ಪ್ರವಾಹ ಹಾಗೂ ಮಳೆಯಿಂದಾಗಿ ಎಷ್ಟು ಗ್ರಾಮಗಳು ಮುಳುಗಡೆಯಾಗಿವೆ ; ಇದರಿಂದಾಗಿ ಒಟ್ಟು 
ಎಷ್ಟು ಹಾನಿ ಸಂಭವಿಸಿದೆ; ಜನ ಮತ್ತು ಜಾನುವಾರುಗಳ ಪ್ರಾಣ ಹಾನಿ ಎಷ್ಟು ; (ಸಂಪೂರ್ಣ 
ವಿವರಗಳನ್ನು ನೀಡುವುದು) 


(ಆ) ಪ್ರವಾಹದಿಂದಾಗಿ ಒಟ್ಟು ಎಷ್ಟು ಪ್ರಮಾಣದಲ್ಲಿ ರೈತರ ಬೆಳೆ ಹಾನಿ ಆಗಿದೆ; ಎಷ್ಟು ಮನೆಗಳು 
ಸಂಪೂರ್ಣವಾಗಿ ಹಾನಿ ಆಗಿವೆ ಮತ್ತು ಎಷ್ಟು ಮನೆಗಳು ಭಾಗಶಃ ಹಾನಿಯಾಗಿವೆ ; (ಗ್ರಾಮವಾರು ಮಾಹಿತಿ 
ನೀಡುವುದು) 


(ಇ) ಪುನರ್‌ ವಸತಿ ಕಲ್ಪಿಸಲಾದ ಗ್ರಾಮಗಳ ಸಂಖ್ಯೆ ಎಷ್ಟು ಮತ್ತು ಆ ಗ್ರಾಮಗಳು ಯಾವುವು; ಮತ್ತು ಎಷ್ಟು 
ಗ್ರಾಮಗಳನ್ನು ಹಾಗೂ ಜನರನ್ನು ಸ್ಲಳಾಂತರಿಸಲಾಗಿದೆ; 


(ಈ) ಈ ಕುರಿತು ಕೈಗೊಂಡ ಪರಿಹಾರ ಕ್ರಮಗಳು ಏನು; ರೈತರಿಗೆ ನೀಡಲಾದ ಬೆಳೆ ನಷ್ಠ ಪರಿಹಾರ ಎಷ್ಟು ; 
ಎಷ್ಟು ಮನೆಗಳನ್ನು ನಿರ್ಮಾಣ ಮಾಡಲಾಗಿದೆ; ಪುನರ್‌ ವಸತಿ ಶೆಡ್‌ಗಳಲ್ಲಿ ಜನರಿಗೆ ಒದಗಿಸಲಾದ 
ಮೂಲಭೂತ ಸೌಲಭ್ಯಗಳು ಯಾವುವು; 


(ಉ) ಇನ್ನು ಎಷ್ಟು ಗ್ರಾಮಗಳನ್ನು ಸ್ನಳಾಂ೦ತರ ಮಾಡಬೇಕಾಗಿದೆ ; 


(ಊ) ಪ್ರವಾಹದಿಂದ ಹಾನಿಗೊಳಗಾದ ಶಾಲೆಗಳ ಸಂಖ್ಯೆ ಎಷ್ಟು ; ಶಾಲೆಗಳ ದುರಸ್ಥಿಗೆ ಯಾವ ಕ್ರಮ 
ಕೈಗೊಳ್ಳಲಾಗಿದೆ ; ಎಷ್ಟು ಶಾಲೆಗಳನ್ನು ದುರಸ್ಥಿಗೊಳಿಸಲಾಗಿದೆ ಹಾಗೂ ಇದಕ್ಕಾಗಿ ಬಿಡುಗಡೆಯಾದ ಹಣ 
ಎಷ್ಟು ; 


(ಯ) ಪ್ರವಾಹದಿಂದ ಹಾನಿಗೊಳಗಾದ ರಸ್ತೆ ಮತ್ತು ಸೇತುವೆಗಳ ವಿವರ ನೀಡುವುದು ಮತ್ತು ಅವುಗಳ 
ದುರಸ್ಥಿಗೆ ಕೈಗೊಂಡ ಕ್ರಮಗಳೇನು ಮತ್ತು ಬಿಡುಗಡೆಯಾದ ಹಣ ಎಷ್ಟು? 


